ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ'ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಸುನೀಲ್‌ ವಲ್ಯಾಪುರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
15.02.2022 


ಉತ್ತರಿಸುವವರು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರು 
ಗಸ. ಪ್ರೌ ಉತ್ತರ 
ಅ) | ವಿಕಲಚೇತನರಿಗೆ ಸರ್ಕಾರ ಹಮ್ಮಿಕೊಂಡಔಿರುವ ರಾಜ್ಯದಲ್ಲಿನ ವಿಕಲಚೇತನರಿಗೆ ಇಲಾಖಾ ವತಿಯಿಂದೆ 
ಕಾರ್ಯಕ್ರಮಗಳಾವುವು; ಅವರಿಗೆ ಯಾವ ರೀತಿಯ ಹಮ್ಮಿಕೊಂಡಿರುವ ಯೋಜನೆಗಳ ಮಾಹಿತಿಯನ್ನು ಆಅನುಬಂಧ- 
ಸೌಲಭ್ಯಗಳನ್ನು ಸರ್ಕಾರದಿಂದ ನೀಡಲಾಗುತ್ತಿದೆ; | ಉಲ್ಲ ರ 
ಆ) | ಕಳೆದ ವರ್ಷಗಳಲ್ಲಿ `ವಿಕಲಚೀತನನಿಗೌ ಓಡಾಡಲು ಕಳೆದ 3 ರ್ಷಗಳಲ್ಲಿ ವಿಕಲಚೇತನರಿಗೆ `ಇಲಾಷೆಹಂದ 


.] ಎಷ್ಟು ಪಾಹನಗಳನ್ನು ವಿತರಿಸಲಾಗಿದೆ; ಇನ್ನು ಎಷ್ಟು 
ಜನರಿಗೆ ವಿತರಿಸಬೇಕಾಗಿದೆ; 


| ಓಡಾಡಲು ವ ವಾಹನಗಳ ವಿವರ ಈ ಕೆಳಕಂಡಂತಿದೆ. 


ವರ್ಷ ವಿತರಿಸಲಾದ ವಾಹನಗಳು 
2019-20 1566 
2020-21 1467 
ಒಟ್ಟು 3033, 
ಇನ್ನುಳಿದ ವಿಕಲಚೇತನರಿಗೆ ಆಯವೈಯೆ ಲಭ್ಯ ತೆಯ 
sa ವಾಹನಗಳನ್ನು ಹಂತ ಹಂತವಾಗಿ ವಿತರಿಸಲು 
ಕ್ರಮಕ್ಕೆ ಸೈಗೊಳ್ಳಲಾಗುತ್ತಿದೆ. 


ಇ) ವಿಕಲಚೇತನರನ್ನು ಗುರುತಿಸಲು" ಮತ್ತು 
ಪತ್ರಗಳನ್ನು ನೀಡಲು ಇಲಾಖೆಯಲ್ಲಿರುವ ಪನ 
ಮಾನದಂಡಗಳೇನು? 


ಮಾಣ 
ಮತ್ತು 


el (a 


ಇಲಾಖೆಯಿಂದ ಗ್ರಾಮೀಣ, ತಾಲ್ಲೂಕು ಮತ್ತು ನಗರ 
ಪುನರ್ವಸತಿ, ಕಾರ್ಯಕರ್ತರ ಸಹಕಾರದೊಂದಿಗೆ "ಆನ್‌ಲೈನ್‌ 
ಮೂಲಕ ಅರ್ಜಿ ಸಲ್ಲಿಸಿ, ತಾಲ್ಲೂಕು/ಜಿಲ್ಲಾ ವೈದ್ಯಕೀಯ 
ಮಂಡಳಿಗಳ ಮೂಲಕ ತಪಾಸಣೆಗೊಳಪಡಿಸಿ Be 
ಹಕ್ಕುಗಳ ಅಧಿನಿಯಮ 2016ರ ಅನುಸಾರ ಅಂಗವಿಕಲರ 21 
ಬಗೆಯ ವಿಕಲಚೇತನರನ್ನು ಗುರುತಿಸಿ, ಆನ್‌ಲೈನ್‌ ಮೂಲಕ" 


ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಯುಡಿಐಡಿ 
ಕಾರ್ಡ್‌ಗಳನ್ನು ನೀಡಲಾಗುತ್ತಿದೆ. 

ಅಂಗವಿಕಲರ ಹಕ್ಕುಗಳ ಅಧಿನಿಯಮ 2016ರನ್ಹ್ವಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಸಹಯೋಗದೊಂದಿಗೆ ತಾಲ್ಲೂಕು/ಜಿಲ್ಲಾ ವೈಬ್ಯಕೀಯ 


ಮಂಡಳಿಗಳನ್ನು ರಚಿಸಿದ್ದು, 40% ಹಾಗೂ ಅದಕ್ಕಿಂತ ಹೆಚ್ಚಿನ 
ಅಂಗವೈಕಲ್ಯತೆ ಹೊಂದಿರುವ ವಿಕಲಜಚೇತವರಿಗೆ ಯಾವುದೇ 
ಶುಲ್ಕವಿಲ್ಲದೆ ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿಗಳನ್ನು 
(ಯು.ಡಿ ಐ.ಡಿ) ವಿತರಿಸಲಾಗುತ್ತಿದೆ. 


ವಿಕಲಚೇತನರ ಗುರುತಿನ ಚೇಟಿಗಳನ್ನು 
ಯಾವುದೇ ಆದಾಯ ಮಿತಿಯಿರುವುದಿಲ್ಲ. 


ಪಡೆಯಲು 


ಸಂಖ್ಯೆ: ಮಮ 44 ಪಿಹೆಚ್‌ಪಿ 2022 


4 


ರ ಹಾಲಪ್ಪ ಬಸಪು)' 
ಸ ಮತ್ತು ಭೂ ವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳೆ ಫಲ ಹಾಗೂ 


ವಿಕಲಚೇತನರ ಮತು ್ರು ಹಿರಿಯ ನಾಗರಿಕರ" ಸಬಲೀಕರಣ ಇಲಾಖೆ 


ಸಚಿವರು 


ಅನುಬಂಧ-01 - 


ಮಾಡಿನ ಹಾಗಾ ನರರ ನನವ ಸನಾ ಇವವ ನಾಚಿ 
i ಅನುಷ್ಠಾನಗೊಳಿಸುತ್ತಿರುವ ವ ಯೋಜನೆಗಳು/ಸೇವಾ ಸೌಲಭ್ಯ ಗಳು 


(ಎ) ಶೈಕ್ಷಣಿಕ ಯೋಜನೆಗಳು: — 
1) ಶ್ರವಣದೋಷವುಳ್ಳ ಮಕ್ಕಳಿಗಾಗಿ ಸರ್ಕಾರದ ವಸತಿಯುತ ಶಾಲೆಗಳು: 


ಶ್ರವಣದೋಷವುಳ್ಳ ಮೆಕ್ಕಳಿಗಾಗಿ ಮೈಸೂರು, ಕಲಬುರ್ಗಿ, ಬಳ್ಳಾರಿ, ಬೆಳಗಾವಿ ಜಿಲ್ಲೆಗಳಲ್ಲಿ 4 ಕಿವುಡು ಮಕ್ಕಳ ವಸತಿ 
ಶಾಲೆಗಳನ್ನು ಜರಿದ ನಡೆಸಲಾಗುತ್ತಿದೆ. ಈ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ವಸತಿ, ಮತ್ತು 
ಶಿಕ್ಷಣವನ್ನು” ನೀಡಲಾಗುತಿದೆ.ಈ ಪೈಕಿ ಶ್ರವಣದೋಷವುಳ್ಳ ಹೆಣ್ಣು ಮಕ್ಕಳಿಗಾಗಿ ಬೆಳಗಾವಿಯಲ್ಲಿ ಪ್ರತ್ಯೇಕ ವಸತಿ ಶಾಲೆ 
ಇರುತ್ತದೆ. "ಇತೀಚೆಗೆ ಬೆಂಗಳೂರಿನಲ್ಲಿ ಶ್ರವಣದೋಷವುಳ್ಳ ಮಕ್ಕಳ "ಸತಿ ರಹಿತ ಕಾನಸುನ್ನು ನವ ವಶಕ್ಕೆ ಪಡೆದು 
ನಡೆಸಲಾಗುತ್ತದೆ. 


2. ಅಂಧ ಮಕ್ಕಳಿಗಾಗಿ ಸರ್ಕಾರದ ವಸತಿಯುತ ಶಾಲೆಗಳು: 

ಅಂಧ ಮಕ್ಕಳಿಗಾಗಿ ಕೆಲಬುರ್ಗಿ, ಮೈಸೂರು, ದಾವಣಗೆರೆ ಹಾಗೂ ಹುಬ್ಬಳ್ಳಿಯಲ್ಲಿ ವಿಶೇಷ ಶಾಲೆಗಳನ್ನು 
ನಡೆಸಲಾಗು್ತಿದೆ.ಈ ಶಾಲೆಗಳಲ್ಲಿ ದೃಷಿಡೋಷಪ್ರಳ್ಗ ಮಕ್ಕಳಿಗೆ ಉಚೆತ ಊಟ ವಸತಿ ಮತ್ತು ಶಿಕ್ಷಣವನ್ನು 
ನೀಡಲಾಗುತ್ತಿದೆ.ಈ ಪೈಕಿ ದೃಷ್ಟಿದೋಷವುಳ್ಳ ಹೆಣ್ಣು ಮಕ್ಕಳಿಗಾಗಿ ದಾವಣಗೆರೆಯಲ್ಲಿ ಪ್ರತ್ಯೇಕ ವಸತಿ ಶಾಲೆ 
ಇರುತದೆ. 


3. 1982ರ ರಾಜ್ಯ ಅನುದಾನ ಸಂಹಿತೆಯಡಿ ನಡೆಯುತಿರುವ ವಿಶೇಷ ಶಾಲೆಗಳು: 

1982ರ ರಾಜ್ಯ ಅನುದಾನ ಸಂಹಿತೆಯಡಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ 
34 ವಿಶೇಷ ಠಾಲೆ/ ತರಬೇತಿ ಕೇಂದ್ರಗಳನ್ನು” ದೈಹಿಕ, ಅಂದ, ಶ್ರವನಿದೋಷ ಹಾಗೂ "ಬುದ್ಧಿಮಾಂದ್ಯ 
ಮಕ್ಕಳಿಗಾಗಿ - ನಡೆಸಲಾಗುತ್ತಿದೆ. ರಾಜ್ಯ ಸಭರದಿಶಿದ ಅನುದಾನವನ್ನು ಜಿಲ್ಲಾ ಪಂಚಾಯತ್‌ ಮೂಲಕ 
ಬಿಡುಗಡೆ ಮಾಡಲಾಗುತ್ತಿದೆ. ಏವಿಧ ರೀತಿಯ ವಿಕಲಚೇತವರಿಗೆ ವೃತಿ ತರಬೇತಿಯನ್ನು ನೀಡುತ್ತಿದ್ದು, 04 
ವೃತ್ತಿ ತರಬೇತಿ ಕೇಂದ್ರಗಳನ್ನು ರಾಜ್ಯ ಸಹಾಯಾನುದಾನದಡಿ ಬೆಂಗಳೂರಿನಲ್ಲಿ 03 ಮತ್ತು ಮೈಸೂರಿನಲ್ಲಿ 01 
ಮಾ ದಕ್ಷಿಣ ಕನ್ನಡ" ಜಿಲ್ಲೆಯಲ್ಲಿ” ಹಾಗೂ' 01 ವಾಕ್‌ ಶ್ರವಣ ಕೇಂದ್ರವನ್ನು ಸ್ವಯಲ” ಸೇವಾ ಸಂಸ್ಸೆಗಳ 


ಮೂಲಕ ನಡೆಸಲಾಗುತ್ತಿದೆ. ವೃತ್ತಿ ತರಬೇತಿ ಕೇಂದ್ರಗಳಲ್ಲಿ - ವಿವಿಧ ರೀತಿಯ ನಕಲಚೇತನರಿಗೆ - ಫಿಟ್ಟರ್‌, 


ಟರ್ನರ್‌, ಸರಳ ಇಂಜೆನಿಯರಿ೦ಗ್‌, ಬೆತ್ತ, ಹಗ್ಗ ಚಾಪೆ ಹೆಣೆಯುವುದು ಹಾಗೂ ಪ್ಲಾಸ್ಟಿಕ್‌ ಮೌಲ್ಲಿ೦ಿಗ್‌ 


ತರಬೇತಿಯನ್ನು ನೀಡಲಾಗುತ್ತಿದೆ.ಪ್ರತಿ ತರಬೇತಿ "ಹಂದದಲ್ಲಿ ವಾರ್ಷಿಕ 25 ಫಲಾನುಭವಿಗಳು ತರಬೇತಿ 


ಪಡೆಯಲು ಅವಕಾಶವಿರುತ್ತದೆ. 


5. ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ವಿಶೇಷ ಷ ಶೈಕ್ಷಣಿಕ ಯೋಜನೆ ನಡೆಯುತ್ತಿರುವ ವಿಶೇಷ ಶಾಲೆಗಳು: 

ಈ ಯೋಜನೆಯಡಿ ಬುದ್ದಿಮಾಂದ್ಯ (ಸೆರಬಲ್‌ ಪಾಲ್ತಿ, ಆಟಿಸಂ), ದೃಷ್ಟಿದೋಷ, ಶ್ರವಣದೋಷವುಳ್ಳ 
ಮಕ್ಕಳಿಗಾಗಿ ವಸತಿಯುತ ಹಾಗೂ ವಸ ತಿರಹಿತ ಶಾಲೆಗಳು ಸೇರಿದಂತೆ ಒಟ್ಟು 141 ವಿಶೇಷ ಶಾಲೆಗಳು ಸ ಸ್ವಯಂ 
ಸೇವಾ ಸಂಸ್ಥೆಗಳ ಮೂಲಕ ನಡೆಯುತ್ತಿವೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶ್ರವಣದೋಷವುಳ್ಳ ಹಾಗೂ 
ದೃಷ್ಟಿದೋಷಪುಳ್ಳ ಮಕ್ಕಳ ವಸತಿಯುತ "ತಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ 
ಮಾಹೆಯಾನ ತಲಾ ರೊ.6200/- ರಂತೆ ಹಾಗೂ ವಸತಿರಹಿತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ 
ಮಗುವಿನ ನಿರ್ವಹಣೆಗೆ ಮಾಹೆಯಾನ ತಲಾ ರೂ.5200/- ರಂತೆ ಹಾಗೂ ಬುದ್ದಿಮಾಂದ್ಯ ಮಕ್ಕಳ ಮಕ್ಕಳ 
ವಸತಿಯುತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ ಮಾಹೆಯಾನ 3 
ರೂ.6800/- ರಂತೆ ಹಾಗೂ ವಸತಿರಹಿತ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ಮಗುವಿನ ನಿರ್ವಹಣೆಗೆ 
ಮಾಹೆಯಾನ ತಲಾ ರೂ. 6000/- ರಂತೆ ವಷ ರ್ಷದಲ್ಲಿ io ತಿಂಗಳ ಅವಧಿಗೆ ಅನುದಾನವನ್ನು ಮಂಜೂರು 
ಮಾಡಲಾಗುತ್ತಿದೆ. ಈ ಅನುದಾನದಲ್ಲಿ ಶಿಕ್ಷಕರ ಗೌರವಧನ, ಮಕ್ಕಳ ಆಹಾರ ವೆಚ್ಚ, ಕಟ್ಟಡದ ಜಾಡಿಗೆ ಹಾಗೂ 
ನಿರ್ವಹಣಾ ವಚ ಸಮವಸ್ತ್ರ, ವೈದ್ಯಕೀಯ ವೆಚ್ಚ ಹಾಗೂ ಸಾದಿಲ್ದಾರು ವೆಚ್ಚಗಳು "ಒಳಗೊಂಡಿರುತ್ತವೆ. 


ಬ್‌ 


6. ಕೇಂದ್ರ ಸರ್ಕಾರದಡಿ ವಿಶೇಷ. ಶಾಲೆಗಳು: ಕೇಂದ್ರ ಸರ್ಕಾರದ ದೀನ್‌ದಯಾಳ್‌ ಪುನರ್ವಸತಿ 
ಯೋಜನೆಯಡಿ 02 ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ವಿಶೇಷ ಶಾಲೆ /ವೃತ್ತಿ ತರಬೇತಿ ಕೇಂದ್ರಗಳು, 02 
ಪುನರ್ವಸತಿ ಕೇಂದ್ರಗಳು ನಡೆಯುತ್ತಿದ್ದು, ಸದರಿ ಶಾಲೆ ಹಾಗೂ ತರಬೇತಿ ಕೇಂದ್ರಗಳಿಗೆ ಕೇಂದ್ರ 
ಸರ್ಕಾರದಿಂದ ಶೇ.90ರಷ್ಟು ಅನುದಾನವನ್ನು ಮಂಜೂರು ಮಾಡಲಾಗುತ್ತಿದ್ದು, ಉಳಿದ ಶೇ.10ರಷ್ಟು 
ವೆಚ್ಚವನ್ನು ಸಂಸ್ಥೆಯವರು ಭರಿಸಬೇಕಾಗಿರುತ್ತದೆ. 


7. ಅಂಗವಿಕಲ ವಿದ್ಯಾರ್ಥಿಗಳಿಗೆ ' ವಿದ್ಯಾರ್ಥಿ ವೇತನ ಮತ್ತು ಪ್ರೋತ್ಲಾಹಧನ: 

ಈ ಯೋಜನೆಯಡಿ ಒಂದನೇ ತರಗತಿಯಿಂದ ಸ್ನತಕೋತ್ತರ ಪದವಿಯವರೆಗೆ ವ್ಯಾಸಂಗ ಮಾಡುತ್ತಿರುವ 
ಅರ್ಹ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನವನ್ನು ಆಯಾ ಜಿಲ್ಲಾ ಕಛೇರಿಗಳ ಮೂಲಕ 
ಮಂಜೂರು ಮಾಡಲಾಗುತಿದೆ. 2001-02ನೇ ಸಾಲಿನಿಂದ ಈ 'ಜೋಜನೆಯ ಫಲಾನುಭವಿಗಳಿಗೆ ಆದಾಯ 
ಮಿತಿಯಿಂದ ವಿನಾಯಿತಿಗೊಳಿಸಲಾಗಿದೆ. 


8. ಪತಿಭಾವಂತ ಅಂಗವಿಕಲ ವಿದ್ಯಾಃ ರ್ಥಿಗಳಿಗೆ ಪ್ರೋತಾಹ ಧನ ಯೋಜನೆ: 

ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಶೇಕಡ “0 ಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದ ಪತಿಭಾನ್ನಿತ ವಿಕಲಚೇತನ 
ವಿದ್ಯಾರ್ಥಿಗಳಿಗೆ ಫ್ರೋತ್ಸಾಹ ಧನ ನೀಡುವ ಯೋಜನೆ ಇದಾಗಿದೆ.ಈ ಯೋಜನೆಯನ್ನು 2001-02ನೇ 
ಸಾಲಿನಿಂದ ಬಿ.ಎಡ್‌, ಎಂ.ಎಡ್‌. ಮತ್ತು ಟಿ.ಸಿ.ಹೆಚ್‌. ವಿದ್ಯಾರ್ಥಿಗಳಿಗೂ ವಿಸ್ತರಿಸಲಾಗಿದೆ. 


9. ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಶುಲ್ಕ ಮರುಪಾವತಿ: 

ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನರಿಗೆ ಎಸ್‌.ಎಸ್‌.ಎಲ್‌.ಸಿ ನಂತರ ಉನ್ನತ ಶಿಕ್ಷಣ, ವೃತ್ತಿ 
ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಸಾತಕೋತ್ತರ, ಔದ್ಯೋಗಿಕ ಶಿಕ್ಷಣಗಳಿಗೆ ನಿಯಮಾನುಸಾರ" ಆಯ್ದೆಯಾಗುವ 
ವಿದ್ಯಾರ್ಥಿಗಳಿಗೆ ಸರ್ಕಾರವು ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕ ಬೋಧನಾ. ಶುಲ್ಕ, ಪ್ರಯೋಗಾಲಯ ಶುಲ್ಕ. 
ಕ್ರೀಡಾ ಶುಲ್ಕ ಹಾಗೂ ಗ್ರಂಥಾಲಯ ಶುಲ್ಕಗಳನ್ನು ಮರುಖಾವತಿಸುವ ಯೋಜನೆಯನ್ನು 2013- [4ನೇ 
ಸಾಲಿನಿಂದ "ಅನುಷ್ಠಾನಗೊಳಿಸಲಾಗುತ್ತಿದೆ ತ್ರ ಯೋಜನೆಯಡಿ ಸೌಲಭ್ಯ ಪಡೆಯುವ "ವಿದ್ಯಾರ್ಥಿಗಳಿಗೆ 
ಯಾವುದೇ ಆದಾಯಮಿತಿ ಇರುವುದಿಲ್ಲ. 


10. ಬೈಲ್‌ ಮುದ್ರಣಾಲಯ: | 
ರಾಜ್ಯಂ ವಿಶೇಷ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಬೈಲ್‌ ಪುಸ್ತಕಗಳನ್ನು ಉಚಿತವಾಗಿ 
ನೀಡಲು ಮೈಸೂರಿನಲ್ಲಿರುವ ಬ್ರೈಲ್‌ ಮುದಣಾಲಯದಲ್ಲಿ ಮುದ್ರಿಸಿ ಸರಬರಾಜು ಮಾಡಲಾಗುತ್ತಿದೆ. 


11. ವಿಶೇಷ ಶಿಕ್ಷಕರ ತರಬೇತಿ ಕೇಂದ್ರ ಯೋಜನೆ: 

ದೃಷ್ಟಿದೋಷವುಳ್ಳೆ ಹಾಗೂ ಶ್ರವಣದೋಷವುಳ್ಳ ವಿದ್ಯಾರ್ಥಿಗಳಿಗೆ ಬೋಧಿಸುವ ಶಿಕ್ಷಕರಿಗೆ ವಿಶೇಷ ಶಿಕ್ಷಣ 
ನೀಡಲು ತಲಾ ಒಂದರಂತೆ ವಿಶೇಷ ಶಿಕ್ಷಕರ ತರಬೇತಿ ಕೇಂದ್ರವನ್ನು ಮೈಸೂರಿನಲ್ಲಿ ನಡೆಸುತಿದ್ದು, ತಿ 
ವರ್ಷ ಪ್ರತಿ ಕೇಂದದಲ್ಲಿ 25 ಪ್ರಶಿಕ್ಷಣಾರ್ಥಿಗಳು ತರಬೇತಿ ಪಡೆಯಲು ಠಿವಕಾಶವಿರುತ್ತದ. 


12. ಮಾನಸಿಕ ಅಸ್ಪಸ್ಥ, ಸೆರಬಲ್‌ ಪಾಲ್ಲ, ಆಟಿಸಂ ಮಕ್ಕಳ ಹಗಲು ಯೋಗಕ್ಷೇಮ ಕೇಂದ್ರಗಳು: ಸೆರಬಲ್‌ 
ಪಾಲ್ಪಿ, ಆಟಿಸಂ, ಮಾವಸಿಕ ಅಸ್ಪಸ್ಥ ಹಾಗೂ ತೀವ್ರತರ ಅಂಗವೈ ಕಲ್ಯತೆ ಹೊಂದಿರುವ ಮೂರರಿಂದ 25 
ವರ್ಷದ ಒಳಗಿನ ಮಕ್ಕಳಿಗಾಗಿ 02 ಹಗಲು ಯೋಗಕ್ಷೇಮ ಕೇಂದಗಳನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 
ಸ್ವಯಂ ಸೇವಾ ಸಂಸ್ಥೆ ಸಗಳ ಮೂಲಕ ನಡೆಸುತ್ತಿದ್ದು, ಪ್ರತಿ ಕೇಂದದಲ್ಲಿ 25 ಮಕ್ಕಳನ್ನು ದಾಖಲಿಸಲು 
ಅವಕಾಶವಿದ್ದು ಪ್ರತಿ. ಮಗುವಿಗೆ ಮಾಸಿಕ ರೂ.10 000/- ಗಳಂತೆ ವಾರ್ಷಿಕ 25.00 ಲಕ್ಷಗಳನ್ನು ಮಂಜೂರು 
ಮಾಡಲಾಗುತಿದೆ. 


(ಬ) ಉದ್ಯೋಗ ಮತ್ತು ತರಬೇತಿ OO 
"1 ಅಂಗವಿಕಲ ಹರುಷ ಹಾಗೂ ಮಹಿಳೆಯರ ಸರ್ಕಾರವೆ ವಸ ಶಿನಿಲಯ: 

ಬೆಂಗಳೂರಿನಲ್ಲಿ 'ವಿಕಲಚೇತನ ಮಹಿಳೆ ಮತ್ತು ವಿಕಲಚೇತನ ಪುರುಷರಿಗಾಗಿ ಅಂಗವಿಕಲ ಉದ್ಯೋಗಸ್ಥ 
ನೌಕರರು ಮತ್ತು ಪ್ರಶಿಕ್ಷಣಾರ್ಥಿಗಳಿಗಾಗಿ ಮಹಿಳೆಯರು ಹಾಗೂ ಪುರುಷರಿಗಾಗಿ ಪ್ರತ್ಯೇಕವಾದ ' ಜಸತ 
ನಿಲಯವನ್ನು ಸರ್ಕಾರದಿಂದ ನಡೆಸಲಾಗುತ್ತಿದೆ. ಪ್ರಸ್ತುತ ಈ ಎರಡೊ ವಸತಿ ನಿಲಯಗಳು ಬೆಂಗಳೂರಿನ 
ಕೆಂಗೇರಿಯಲ್ಲೆ ನಡೆಸಲಾಗುತ್ತಿದೆ. ಪ್ರತಿ ವಸತಿ ನಿಲಯದಲ್ಲಿ 50 ನಿವಾಸಿಗಳನ್ನು ದಾಖಲಿಸಲು 
ಅವಕಾಶವಿರುತ್ತದೆ. 


2. ಉದ್ಯೊ €ಗಸ್ಪ ವಿಕಲಚೇತನ ಮಹಿಳೆಯರಿಗೆ ಸ್ವಯಂ ಸೇವಾ ಸಂಸ್ಥೆ ಸೆಗಳ ಮುಖಾಂತರ ವಸತಿ ನಿಲಯಗಳು: 
ಅಂಗವಿಕಲ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಹಾಗೂ ವಿದ್ಯಾರ್ಥಿನಿ/ತರಬೇತಿದಾರರಿಗೆ ಸ್ವಯಂ 
ಸೇವಾ ಸಂಸ್ಥೆಗಳ ಮೂಲಕ 25 ಜಿಲ್ಲೆಗಳಲ್ಲಿ ಮಹಿಳಾ ವಸತಿ ನಿಲಯಗಳು (ಬೆಂಗಳೂರು ನಗರ ಜಿಲ್ಲೆಯಲ್ಲಿ 
4 ವಸತಿ ನಿಲಯಗಳು) ನಡೆಯುತ್ತಿವೆ. ಸದರಿ ವಸತಿ ನಿಲಯದಲ್ಲಿ ಉದ್ಯೋಗಸ್ಥ ವಿಕಲಚೇತನ 
ಮರಯ ಮತ್ತು ವಿದ್ಯಾರ್ಥಿನಿಯರಿಗೆ ಹಾಗೂ ತರಬೇತಿದಾರರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿದ್ದು, 
ದ್ಯಾರ್ಥಿನಿಯರು ಹಾಗೂ ತರಬೇತಿದಾರರಿಗೆ ಮಾತ್ರ ಉಚಿತ: ಊಟದ: ವ್ಯವಸ್ಥೆ ಇರುತ್ತದೆ. 


3. ಗಾಮೀಣ ಪುನರ್ವಸತಿ ಯೋಜನೆ: 

ಈ ಯೋಜನೆಯನ್ನು ರಾಜ್ಯದ ಎಲ್ಲಾ 30 ಜಿಲ್ಲೆಗಳ 176 ತಾಲ್ಲೂಕುಗಳಲ್ಲಿ ಅನುಷ್ಣಾ 
ಗೊಳಿಸಲಾಗುತ್ತಿದೆ. ಪ್ರತಿ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಎಸ್‌.ಎಸ್‌.ಎಲ್‌.ಸಿ. ಉತ್ತೀರ್ಣ/ ಮ 
ಸಮರ್ಥ ವಿಕಲಚೇತನರನ್ನು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರೆಂದು ಹಾಗೂ ತಾಲ್ಲೂಕು ಪಂಚಾಯಿತಿ 
ಕಚೇರಿಯಲ್ಲಿ ಸ್ಥಳೀಯ ಪದವೀಧರ ವಿಕಲಚೇತನರೊಬ್ಬರನ್ನು ವಿವಿಧೋದ್ದೇಶ” ಪುನರ್ವಸತಿ 
ಕಾರ್ಯಕರ್ಕರೆಂದು, ಸ್ಥಳೀಯ ನಗರ ಪ್ರದೇಶಗಳಲ್ಲಿ" ನಗರ 'ಮುನರ್ನಸತಿ ಕಾರ್ಯಕರ್ತರೆಂದು ಮತ್ತು 
ನಿರ್ದೇಶನಾಲಯದಲ್ಲಿ ರಾಜ್ಯ ಸಂಯೋಜಕರನ್ನು' ಗೌರವಧನ ಆಧಾರದ ಮೇಲೆ ನೇಮಕಾತಿ 
ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕರ್ತರ ಮೂಲಕ .ವಿಕಲಚೇತನರಿಗೆ ಎಲ್ಲಾ ಸೇವಾ ಸೌಲಭ್ಯಗಳನ್ನು 
ಅವರಿರುವ ಸ್ಥಳಗಳಲ್ಲಿಯೇ ವಿಕಲಚೇತನರ ಮೂಲಕವೇ ತಲುಪಿಸಲಾಗುವುದು. 


. ಪ್ರಸ್ತುತ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ಪುನರ್ವಸತಿ 
ಕಾರ್ಯಕರ್ತರುಗಳಿಗೆ ಮಾಹೆಯಾನ ರೂ.6000,- ಗೌರವಧನವನ್ನು ಹಾಗೂ- ವಿವಿಮ್ಧೊದ್ದೇಶ ಪುನರ್ವಸತಿ 
ಕಾರ್ಯಕರ್ಕರುಗಳಿಗೆ ಮಾಹೆಯಾನ ರೂ.12,000/-ಗಳ ಗೌರವಧನವನ್ನು ನೀಡಲಾಗುತ್ತಿದೆ. 


ಮರಣ ಪರಿಹಾರ ನಿಧಿ ಯೋಜನೆ: ಪ್ರಸ್ತುತ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ 
ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರು ನಿಧನ ಹೊಂದಿದ್ದಲ್ಲಿ ರೂ.50,000/-ಗಳ ಪರಿಹಾರ ಧನ 
ನೀಡಲು ಅವಕಾಶವಿರುತ್ತದೆ. 


ಸಿ. ಆರ್ಥಿಕ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳು: 


1. ಸಮಾಜ ಸೇವಾ ಸಂಕೀರ್ಣ: 

ನಿರ್ಗತಿಕ ಬುದ್ದಿಮಾಂದ್ಯ ಪುರುಷರಿಗಾಗಿ ಸಮಾಜ ಸೇವಾ ಸಂಕೀರ್ಣ ಸಂಸ್ಥೆಯು ಬೆಂಗಳೂರಿನಲ್ಲಿ 
ಸರ್ಕಾರದ ವತಿಯಿಂದ” ನಡೆಯುತ್ತಿದ್ದು, ಈ ಸಂಸ್ಥೆಯಲ್ಲಿ ಉಚಿತ ಊಟ, ವಸತಿ, ವೈದ್ಯಕೀಯ ಸೌಲಭ್ಯ, 
ಸಂರಕ್ಷಣೆ ಒದಗಿಸಲಾಗುತ್ತಿದೆ. ಪ್ರಸ್ತುತ ಸಂಸ್ಥೆಯಲ್ಲಿ $0 ನಿವಾಸಿಗಳು ದಾಖಲಾಗಿರುತ್ತಾರೆ. 
2. ಮಂದಮತಿ ಮಹಿಳೆಯರ ಅನುಪಾಲನಾ "ಗೃಹ: 
18 ವರ್ಷ ಮೇಲ್ಪಟ್ಟ, ನಿರ್ಗತಿಕ ಮಹಿಳಾ ಬುದ್ಧಿಮಾಂದ್ಯರಿಗೆ ಉಚಿತ ಊಟ, ವಸತಿ, ವೈದ್ಯಕೀಯ ಸೌಲಭ್ಯ 
ಮತ್ತು ಸಂರಕ್ಷಣೆ "ಒದಗಿಸುವ ಉದಬ್ಬೇಶದಿಂದ ಮಂದಮತಿ ಮಹಿಳೆಯರ ಅನುಪಾಲನಾ ಗೃಹಗಳನ್ನು 
ಬೆಂಗಳೂರು ಗರ ಹಾಗೂ ಹುಬ್ಬಳ್ಳಿಯಲ್ಲಿ "ಇಲಾಖಾವತಿಯಿಂದ ನಡೆಸ ಲಾಗುತ್ತಿದೆ. ಪ್ರಸ್ತುತ ಬೆಂಗಳೂರು 
ಅನುಪಾಲನಾ ಕೇಂದ್ರದಲ್ಲಿ 100 ಮಂದಿ ಹಾಗೂ ಹುಬ್ಬಳ್ಳಿ ಅಮುಪಾಲನ ಕೇಂದ್ರದಲ್ಲಿ 70 ನಿವಾಸಿಗಳು 
ದಾಖಲಾಗಿರುತ್ತಾರೆ. 


3. ಮಾನಸಿಕ ಅಸ್ಪಸ್ಥರಿಗೆ ಮಾನಸ ಕೇಂದಗಳು: 

ಮಾನಸಿಕ ಅಸ್ನಸ್ವಲಿಗಾಗಿ ಮಾನಸ ಕೇಂದ್ರಗಳನ್ನು ಬೆಂಗಳೂರು ನಗರ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ 
ನಡೆಸುತ್ತಿದ್ದು, ರಾಜ್ಯ ಉಚ್ಛ ನ್ಯಾಯಾಲಯ ಮತ್ತು ಅಧೀನ ವನ್ಯಾಯಾಲಯಗಳಿಂದ ಆದೇಶಿಸಲ್ಪಡುವ 
ಮಾನಸಿಕ 'ಅಸ್ನಸ್ನರನ್ನು ಹಾಗೂ ರಸಗಳಲ್ಲಿ ಓಡಾಡುವ ನಿರ್ಗತಿಕ ಮಾನಸಿಕ ಅಸ್ಪಸ್ಥರನ್ನು ಈ ಕೇಂದೆಗಳಲ್ಲಿ 
ನಿರ್ದಿಷ್ಟ ವೈದ್ಯಕೀಯ ಪ್ರಾಧಿಕಾರದ "ಆದೇಶದ ಮೇರೆಗೆ ದಾಖಲಿಸಲು ಅವಕಾಶವಿರುತ್ತದೆ. ಈ ಕೇಂದ್ರಗಳಲ್ಲಿ 
ಫಲಾಮಭವಿಗಳಿಗೆ ಉಚಿತ ಊಟ, ವಸತಿ, ವೈದ್ಯಕೀಯ ಶುಶ್ರೂಷೆ, ವೈದ್ಯಕೀಯ ಸಲಹೆ(ಕೌನ್ನಲಿಂಗ್‌) 
ಸೌಲಭ್ಯವನ್ನು ನೀಡಲಾಗುತಿದ್ದು, ಇವು ಅಲ್ಪಾವಧಿ ಕೇಂದ್ರಗಳಾಗಿರುತ್ತವೆ. 


4. ಬುದ್ದಿಮಾಂದ್ಯ ಮಕ್ಕಳ ಹೋಷಕರಿಗೆ ವಿಮಾ ಯೋಜನೆ: 

ಬುದ್ಧಿಮಾಂದ್ಯ ಮಕ್ಕಳ/ವ್ಯಕ್ತಿಗಳ ತಂದೆ: ತಾಯಿ: ಪೋಷಕರ ವಿಮಾ ಯೋಜನೆಯನ್ನು ಭಾರತೀಯ 
ಜೀವ ಎಮಾ ನಿಗಮದ ಮೂಲಕ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು, ಬುದ್ಧಿಮಾಂದ್ಯ 
ಮಕ್ಕಳ/ವ್ಯಕ್ತಿಗಳ ತಂದೆ:ತಾಯಿ: ಪೋಷಕರು ಮರಣ ಹೊಂದಿದ ನ೦ತರ ಬುದ್ಧಿಮಾಂದ್ಯ ಮಕ್ಕಳ ಜೀವನ 
ನಿರ್ವಹಣೆಗಾಗಿ ರೂ.20,000/-ಗಳ ಪರಿಹಾರ ಧನವನ್ನು ಕುಟುಂಬದ ನಾಮ ನಿರ್ದೇಶಿತ ಸದಸ್ಯರಿಗೆ 
ಪಾವತಿಸಲಾಗುತ್ತಿದೆ. 


5. ವಿಕಲಚೇತನ ವ್ಯಕ್ತಿಗಳನ್ನು -ಸಾಮಾನ್ಯರು ಮದುವೆಯಾದಲ್ಲಿ ಹೋತ್ಸಾಹ ಧನ ನೀಡುವ ಯೋಜನೆ: 


ವಿಕಲಚೇತನ ಯುವಕ/ಯುವತಿಯರನ್ನು ವಿವಾಹವಾಗುವ ಸಾಮಾನ್ಯ ಯುವಕ/ ಯುವತಿಯರಿಗೆ 
ನಿರಂತರವಾಗಿ ಮಾಸಿಕ ಆದಾಯ ದೊರಕಿಸಲು ವಿಕಲಚೇತನ ವ್ಯಕ್ತಿಯ ಹೆಸರಿನಲ್ಲಿ ರೂ.50,000/-ಗಳನ್ನು 
ಮದುವೆಯಾದ ಸಾಮಾನ್ಯ ವ್ಯಕ್ತಿ ಹಾಗೂ ವಿಕಲಚೇತನರ ಜಂಟಿ ಹೆಸರಿನಲ್ಲಿ 05 ವರ್ಷದ ಅವದಿಗೆ 
ಹೂಡಿಕೆಯ ರೂಪದಲ್ಲಿ ನೀಡಿ ಪ್ರೋತ್ಸಾಹ ನೀಡಲು ಹಾಗೂ ಅದರಿಂದ ಬರುವ ಬಡ್ಡಿ ಹಣವನ್ನು 
ಉಪಯೋಗಿಸುವುದು ಹಾಗೂ 05 ವರ್ಷಗಳ ನಂತರ ಠೇವಣಿ ಮೊತ್ತವನ್ನು ವಾಪಸ್ಸು ಪಡೆಯಬಹುದು 
ಅಥವಾ ಮುಂದುವರೆಸಲು ಅವಕಾಶವಿರುತ್ತದೆ. ' 


[ 


6. ಅಂಧ ಮಹಿಳೆಯರಿಗೆ ಜನಿಸುವ ಮಕ್ಕಳಿಗೆ ಆರೈಕೆ ಭತ್ತೆ ಒದಗಿಸುವ ಯೋಜನೆ : 

ಅಂಧ ಮಹಿಳೆಯರು ಮಗುವಿಗೆ ಜನ್ಮ ಸೀಡಿದಾಗ ಆ ಮಗುವನ್ನು ಇತರೆ ಸಾಮಾನ್ಯ ತಾಯಂದಿರಂತೆ ಆರೈಕೆ 
ಮಾಡುವುದು ಕಷ್ಟಕರವಾಗಿರುತ್ತದೆ.ಇಂತಹ ಅಂಧ ಮಹಿಳೆಯರಿಗೆ ಜನಿಸುವ ಮಕ್ಕಳಿಗೆ ಆರೈಕೆ ಮಾಡಲು 
ಆಯಾ ಸೇವೆ, ಆರೋಗ್ಯ ಪಾಲನೆ, ಪೌಷ್ಠಿಕ ಆಹಾರ, ಔಷಧೋಪಚಾರಗಳಿಗೆ ಮಾಹೆಯಾನ ರೂ.2000/- 
ದಂತೆ 5 ವರ್ಷಗಳ ಅವಧಿಗೆ ಸಹಾಯಧನವನ್ನು ನೀಡಲಾಗುತ್ತಿದೆ.ಈ ಸೌಲಭ್ಯವನ್ನು ಕನಿಷ್ಠ 2 ಮಕ್ಕಳವರೆಗೆ 
ಪಡೆಯಬಹುದಾಗಿದೆ. 


7. ನಿರುದ್ಯೋಗ ಭತ್ಯೆ ಎಸ್‌.ಎಸ್‌.ಎಲ್‌.ಸಿ ಹಾಗೂ ನಂತರ ವ್ಯಾಸಂಗ ಮಾಡಿರುವ ನಿರುದ್ಯೋಗಿ 
ವಿಕಲಚೇತನರಿಗೆ ಮಾಸಿಕ ರೂ.1000/-ಗಳ ನಿರುದ್ಯೋಗ ಭತ್ಯೆಯನ್ನು ಮಂಜೂರು ಮಾಡಲಾಗುತ್ತಿದೆ. 


(ಡಿ) ಹುನರ್ವಸತಿ ಯೋಜನೆಗಳು: 


1. ಅಂಗವಿಕಲರಿಗೆ ಸಾಧನ ಸಲಕರಣೆಗಳು : 

ಈ ಯೋಜನೆಯಡಿಯಲ್ಲಿ ಅಂಗವಿಕಲರಿಗೆ ಅವಶ್ಯವಾಗಿರುವ ಸಾಧನ ಸಲಕರಣೆಗಳನ್ನು ನೀಡ 
ಲಾಗುತ್ತಿದೆ. ಫಲಾನುಭವಿಯ. ಕುಟುಂಬದ ವಾರ್ಷಿಕ ಆದಾಯ ಮಿತಿಯನ್ನು ಗ್ರಾಮೀಣ ಪ್ರದೇಶದ 
- ಫಲಾನುಭವಿಗಳಿಗೆ ರೂ.11500/- ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ ರೂ.24,000/- 
ನಿಗದಿಗೂಳಿಸಲಾಗಿದೆ. ಈ ಯೋಜನೆಯಡಿ ರೂ.15,000/-ಗಳ ಮಿತಿಯೊಳಗೆ ವಿಕಲಚೇತನರಿಗೆ 
ಅವಶ್ಯವಿರುವ ಗಾಲಿ ಕುರ್ಚಿ, ಸಾದಾ ತ್ರಿಚಕ್ರವಾಹನ, ಕ್ಯಾಲಿಪರ್ಸ್‌, ಕ್ರಚಸ್‌, ಶ್ರವಣ ಸಾಧನ, ವೈಟ್‌ ಕೇನ್‌, 
ಬೈಲ್‌ ವಾಚ್‌ ಇನ್ನಿತರ ಸಲಕರಣೆಗಳನ್ನು ಉಚಿತವಾಗಿ ನೀಡಲಾಗುತಿದೆ. 


-..2.- ಅಂಧ. ವಿದ್ಯಾರ್ಥಿಗಳಿಗೆ. ಟಾಕಿಂಗ್‌ ಲ್ಯಾಪ್‌ಟಾಪ್‌ ಮಂದನಾ ನಿವ 

ಎಸ್‌.ಎಸ್‌.ಎಲ್‌.ಸಿ ನಂತರ ವ್ವಾಸಂಗ ಮಾಡುವ ದೃಷ್ಟಿದೋಷವುಳ್ಳ ವಿಕಲಚೇತನ ವಿದ್ಯಾರ್ಥಿಗಳು 
ಇತೀಚಿನ ತಂತ್ರಜ್ಞಾನ ಮತ್ತು ತ೦ಿತ್ರಾಂಶದ ಉಪಯೋಗದಿಂದ ಉನ್ನತ ಶಿಕ್ಷಣವನ್ನು ವಿರು 
ಅನುಕೂಲವಾಗುವಂತೆ ಮಾತನಾಡುವ (ಟಾಕಿಂಗ್‌) ಲ್ಯಾಪ್‌ ಪ್‌ಗಳನ್ನು ಅರ್ಹ ಫಲಾನುಭವಿಗಳಿಗೆ 
ನೀಡಲಾಗುತ್ತಿದೆ 


3. ತೀವತರಹ ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕವಾಹನ ಯೋಜನೆ : 

20 ರಿಂದ 60 ವರ್ಷದ ವಯೋಮಾನದ ತೀವ್ರತರವಾದ ದೈಹಿಕ 'ವಿಕಲಚೇತನರಿಗೆ ಓಡಾಡಲು 
ಅನುಕೂಲವಾಗುವಂತೆ ಜೀವಿತ ಕಾಲದಲ್ಲಿ ಒಂದು ಬಾರಿಗೆ ಯಂತ್ರಚಾಲಿತ ದ್ವಿಚಕ ವಾಹನವನ್ನು ಮಂಜೂರು 
ಮಾಡಲಾಗುತ್ತದೆ. ಈ ಯೋಜನೆಯಡಿ" ಫಲಾನುಭವಿಯ ಕುಟುಂಬದ ವಾರ್ಷಿಕ ವರಮಾನ ರೂ.2.00 
ಲಕ್ಷಗಳಿಗಿಂತ ಇಡಮೆ ಇರಬೇಕಾಗಿರುತ್ತದೆ. 


4. ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಯೋಜನೆ: 

ವಿಕಲಚೇತನರನ್ನು ಗುರುತಿಸಿ ಅವರಿಗೆ ಶೈಕ್ಷಣಿಕ, ಉದ್ಯೋಗ" ಮತ್ತು ತರಬೇತಿ, ಸಾಮಾಜಿಕ ಭದ್ರತೆ 
ಹಾಗೂ ಪುನರ್ವಸತಿ ಸೇವೆಗಳನ್ನು ಅವರ ತುನೆ ಬಾಗಿಲಿನಲ್ಲಿಯೇ ಒದಗಿಸಿ ಅವರ ಸರ್ವಾಂಗೀಣ 
ಪುನರ್ವಸತಶಿಯನ್ನು ' ಕಲ್ಪಿಸುವುದು. ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ: ಈ ಯೋಜನೆಯಡಿ 
ವಿಕಲಚೇತನರಿಗೆ ಅಗತ್ಯವಿರುವ ವೈದ್ಯಕೀಯ ಸೇವೆ, ವೃತ್ತಿ ಚಿಕಿತ್ಸೆ ವಿವಿಧ "ರೀತಿಯ ಸಾಧನ ಸಲಕರಣೆಗಳನ್ನು 
ಕೇಂದ್ರಗಳಲ್ಲಿ ತಯಾರಿಸಿ ನಡಗಿಸಾಗುವುವು. ಪಸುತೆ 16 ಜಿಲ್ಲೆಗಳಲ್ಲಿ ಜಿಲ್ಲಾ ಪುನರ್ವಸತಿ ಕೇಂದ್ರಗಳು 
ನಡೆಯುತ್ತಿವೆ. (ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬೀದರ್‌, ಚಿತ್ರದುರ್ಗ, ದಕ್ಷಿಣ 
ಕನ್ನಡ, ಮೈಸೂರು, ಉಡುಪಿ, ಹಾಸನ, ವಿಜಯಪುರ, ರಾಯಚೂರು, ಚಿಕ್ಕಮಗಳೂರು, ಬಳ್ಳಾರಿ, ಹಾವೇರಿ, 
ಹ ಗದಗ) 


5. ಅಂಗವಿಕಲತೆಯನ್ನು ನಿವಾರಿಸುವ ಶಸ್ತಚಿಕಿತ್ಸೆಗಾಗಿ ವೈದ್ಯಕೀಯ ಪ ಪರಿಹಾರ ನಿಧಿ ಯೋಜನೆ:- 
ಅಂಗವಿಕಲ "ವ್ಯೂಗಳಿಗೆ ಅಂಗೆದಕಲಿತೆಯನ್ನು ನಿವಾರಿಸಲು ಶಸ್ತ್ರ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆ, 
ಸಂಜಯಗಾಂಧಿ ಆಸ್ತತೆಗಳಲ್ಲಿ ಹಾಗೂ .ಸುಸಜ್ಜಿತ ಖಾಸಗಿ ಆಸ್ಪತ್ರೆಗಳಲ್ಲಿ” ಅಂಗವಿಕಲತೆ ನಿವಾರಣಾ ತಸ್ತ 


ಚಿತ್ರಗಾಗಿ: ರೂ.100 ಲಕ್ಷಗಳವರೆಗೆ : ಸಹಾಯ ಧನವನ್ನು ಮಂಜೂರು ಮಾಡಲಾಗುತ್ತಿದೆ. 


6. ಅಂಧ ವಿದ್ಯಾರ್ಥಿಗಳೀಗೆ ಬೈಲ್‌ ಕಿಟ್‌'ಗಳ ವಿತರಿಸುವ ಯೋಜನೆ:- - 
ಅಂಧ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಾವಲಂಬಿಗಳಾಗಲು ರಾಜ್ಯದ ಅಂಧ 
ದ್ಯಾರ್ಥಿಗಳಿಗೆ ಟಾಂಕಿಗ್‌ ಮೊಬೈಲ್‌, 5 ಲ್‌ ವಾಚ್‌, ವಾಕಿಂಗ್‌ ಸಿಕ್‌ ಮತ್ತು ಇನ್ನಿತರ ಸಾಧನೆಗಳನ್ನು 
iio ತಲಾ ರೂ.25000/-ಗಳ ಕಿಟ್‌ಗಳನ್ನು ವಿತರಿಸಲಾಗುತ್ತಿದೆ. 


7. ಶ್ರವಣದೋಷವುಳ್ಳ ವ್ಯಕ್ತಿಗಳಿಗೆ ಸ್ಟಂ ಸಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರವನ್ನು ವಿತರಿಸುವ ಯೋಜನೆ:- 
ಶ್ರವಣದೋಷವುಳ್ಳವರು ಉದ್ಯೋಗಾವಕಾಶದಿಂದ ವಂಚಿತರಾಗುತ್ತಿರುವುದನ್ನು ಮನಗಂಡು ಅವರು 

ಸ್ವಯಂ ಉದ್ಯೋಗ ಕೈಗೊಂಡು ಸ್ಪಾವಲಂಬಿಗಳಾಗಲು ಅನುವಾಗುವಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 

ಶ್ರವಣದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರವನ್ನು ವಿತರಿಸಲಾಗುತ್ತಿದೆ 


(ಇ). ಸಾಧನೆ ಮತು ಶು ಪ್ರತಿಭೆ ಯೋಜನೆ: 

ವಿಕಲಚೇತನ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡಿ ಧನಸಹಾಯ ನೀಡಲು “ಸಾಧನೆ” ಎಂಬ 
ಯೋಜನೆಯು ಜಾರಿಯಲ್ಲಿದ್ದು, ಕ್ರೀಡೆಗಳಲ್ಲಿ ವಿಶೇಷ ಸಾಧನೆಗೈದ ವಿಕಲಚೇತನರಿಗೆ ರೂ.50,000/-ಗಳ ಧನ 
ಸಹಾಯವನ್ನು ನೀಡಲಾಗುತ್ತಿದೆ. 

ವಿಕಲಚೇತನರು ನೀಡುವ. ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪೋತ್ಲಾಹ ನೀಡಿ ಧನಸಹಾಯ ನೀಡುವ 
ಸಲುವಾಗಿ “ಪ್ರತಿಭೆ” ಎಂಬ ಯೋಜನೆಯು ಜಾರಿಯಲ್ಲಿದ್ದು, ವೈಯಕ್ತಿಕ ಸಾಂಸ್ಕೃತಿಕ ರೂ.2,000/-ಗಳು 
ಹಾಗೂ ಸಮೂಹ ಕಾರ್ಯಕ್ರಮಕ್ಕೆ ರೂ.10 Ne ಪ್ರೋತ್ಲಾಹಧನ ನೀಡಲಾಗುತ್ತದೆ. 


ಎಫ್‌). ನಿರಾಮಯ ಆರೋಗ್ಯ ವಿಮಾ ಯೋಜನೆ : 

' ಬುದ್ದಿಮಾಂದ್ಯ, ಸೆರಬಲ್‌ ಪಾಲ್ಪಿ, ಆಟಿಸಂ ಮತ್ತು ಬಹುವಿಧ ಅಂಗವಿಕಲತೆ ಹೊಂದಿರುವ ಪ್ರತಿ ವ್ಯಕ್ತಿ 
ಹಾಗೂ ಮಗುವಿಗೆ ವರ್ಷಕ್ಕೆ ನಿರಾಮಯ ಆರೋಗ್ಯ ಯೋಜನೆಯಡಿ ಒಂದು ಬಾರಿ ಪ್ರೀಮಿಯಂ ಮೊತ್ತ 
ರೂ.250/-ಗಳನ್ನು ಭಾರತ ಸರ್ಕಾರದಿಂದ ಗುರುತಿಸ ಅಧಿಕೃತ ಸಂಸ್ಥೆ ಸ್ಥೈೆಯಾದ ಅಂಗವಿಕಲರ ಪುನಶ್ನೇತನ ಸಂಸ್ಥೆ 
(ರ) (ಎ.ಪಿ.ಡಿ) ಬೆಂಗಳೂರು ರವರಿಗೆ ಪಾವತಿಸಲಾಗುವುದು. ಪ್ರತಿ ವರ್ಷ ಯೋಜನೆಯಡಿ ಬರುವ 
ಫಲಾನುಭವಿಗಳು ರೂ.100 ಲಕ್ಷಗಳವರೆಗೆ ವೈದ್ಯಕೀಯ ಸೌಲಭ್ಯ ಪಡೆಯಬಹುದಾಗಿರುತ್ತದೆ. ಈ ಮೊತ್ತದಲ್ಲಿ 
ರೂ.60,000/-ಗಳವರೆಗೆ ಸರ್ಜರಿ. ವೆಚ್ಚ ಉಳಿದ ರೂ.40 000/-ಗ4ಲ್ಲ ವೈದ್ಯಕೀಯ ಖರ್ಚು ಥೆರಪಿ, ಪ್ರಯಾಣ 
ವೆಚ್ಚಗಳನ್ನು ಒಳಗೊಂಡಿರುತ್ತದೆ. 


(ಜಿ. ಸರ್ಧಾ ಚೇತನ ಯೋಜನೆ:- 

ಈ ಯೋಜನೆಯಡಿ ವಿಶೇಷ ಸಾಮರ್ಥ್ಯ/ಭಿನ್ನ ಸಾಮರ್ಥ್ಯದ ವಿದ್ಯಾವಂತ ವ್ಯಕ್ತಿಗೆಗಳಿಗೆ 
ಐ.ಎ.ಎಸ್‌./ೆ.ಎ.ಎಸ್‌. ಹಾಗೂ ಇತರೆ ಸರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ಕಾರದ ಇತರೆ ಇಲಾಖೆಗಳಡಿ 
ಗುರುತಿಸಲ್ಪಟ್ಟ ಪೂರ್ವ ಪರೀಕ್ಷಾ ತರಬೇತಿ ಕೇಂದೆಗಳು ಹಾಗೂ ಈ ಇಲಾಖೆಯಿಂದ ಗುರುತಿಸಲ್ಪಟ್ಟ 
ತರಬೇತಿ ಫೇಂದ್ರಗಳ ಮೂಲಕ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. 


(ಹೆಚ್‌). ವಿಕಲಚೇತನರಿಗೆ ವಿಶಿಷ್ಠ ಗುರುತಿನ ಚೀಟಿ (UNIQUE DISABILITY 1D)ನೀಡುವ ಯೋಜನೆಯು 
ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಯಾಗಿದೆ. ರಾಜ್ಯ ಸರ್ಕಾರದಿಂದ ನೇಮಿಸಲಾಗುವ ವೈದ್ಯಕೀಯ 
ಪ್ರಾಧಿಕಾರಗಳಿಂದ ದೃಢೀಕರಿಸಲಾಗುವ ವೈದ್ಯಕೀಯ ಪ್ರಮಾಣ ಪತ್ರದ ಸಮಗ್ರ ಮಾಹಿತಿಯುಳ್ಳ ಗಣಕೀಕೃತ 
ಗುರುತಿನ ಚೀಟಿಯನ್ನು ವಿಕಲಚೇತನ ವ್ಯಕ್ತಿಗಳಿಗೆ ನೀಡುವ ವ್ಯವಸ್ಥೆಯಾಗಿದ್ದು, ಇದರಲ್ಲಿ ವಿಕಲಚೇತನ 
ವ್ಯಕ್ತಿಯ ವಿವರಗಳು ಹಾಗೂ ಅವರಲ್ಲಿರುವ ವಿಕಲತೆಯ ವಿವರ ಮತ್ತು ಪ್ರಮಾಣವನ್ನು 
ನಮೂದಿಸಲಾಗಿರುತ್ತದೆ. 


